ಡಿಜಿಟಲ್‌ ಆಟಗಳು 


ಸಿಮ್ರಾನ್‌ಜೀತ್‌ ಕೌರ್‌ 


ಮಗು ಯಾವ ಬಗೆಯ ಆಟದಲ್ಲ ತೊಡಗಿಸಿಕೊಳ್ಳಬೇಕು 
ಎಂಬುದನ್ನು ಅದರ ವಯಸ್ಸು ನಿರ್ಧರಿಸುತ್ತದೆ. ಉದಾಹರಣಿಗೆ: 
ಏಕಾಂಗಿ ಆಟ, ರಚನಾತ್ಕಕ ಆಟ, ಸಮಾನಾಂತರ ಆಟ ಇತ್ಯಾದಿ. 
ಇಂತಹ ಪರಿಕಲ್ಪನೆಗಳು ಆಟವನ್ನು. ಮಗುವಿನ ಜೈವಿಕ ವಯಸ್ಸಿಗೆ 
ಅನುಗುಣವಾಗಿ ಜಾಗತಿಕ ರಚನಾತ್ಯಕ ಅಂಶವಾಗಿ ಪರಿಗಣಿಸ- 
ಬಹುದು ಎಂಬುದನ್ನು ಸೂಚಿಸುತ್ತದೆ. ಆದರೂ, ಇಂತಹ 
ಪರಿಕಲ್ಪನೆಗಳಗೆ ವಿರುದ್ಧವಾಗಿ, ಟ್ಯಾಬ್‌, ಮೊಬೈಲ್‌ ಫೋನ್‌ 
ಮತ್ತು ಕಂಪ್ಯೂಟರ್‌ನಂತಹ ತಂತ್ರಜ್ಞಾನ ಆಧರಿತ ನವ 
ಮಾಧ್ಯಮಗಳು ಮತ್ತು ಉಪಕರಣಗಳ ಲಭ್ಯತೆ ಹೆಚ್ಚುತ್ತಿರು- 
ವುದರಿಂದ ಮಕ್ಕಳಗೆ ಆಟವಾಡಲು ಪರ್ಯಾಯ ಅವಕಾಶಗಳನ್ನು 
ಸೃಷ್ಟಿಸಿವೆ. 


ಕಳೆದ ವರ್ಷ, ಕೊರೊನಾ ಸೃಷ್ಟಿಸಿದ ಆತಂಕ ತಂದೊಡ್ಡಿದ ಸಂಚಾರ 
ನಿರ್ಬಂಧದಿಂದಾಗಿ ಡಿಜಟಲ್‌ ಆಟವು ಸಾಂಪ್ರದಾಯಕ ಆಟಗಳಗೆ 
ಪರ್ಯಾಯ ಆಯ್ದೆಯಾಗಿ ಗಟ್ಟಯಾಯುತು. ಆದರೆ ಇದರಿಂದ 
ಮಕಳು ಡಿಜಟಲ್‌ ಪರದೆಯಲ್ಲ ಹೆಚ್ಚನ ಸಮಯ ಕಳೆಯಬೇಕಾಗಿ 
ಬಂದಿದೆ ಎಂಬ ಆತಂಕ ಶಿಕ್ಷಕರು ಮತ್ತು ಪೋಷಕರನ್ನು ಕಾಡುತ್ತಿದೆ. 
ಇವು ಪ್ರಾಮಾಣಿಕವಾದ ಆತಂಕಗಳೇ ಆಗಿದ್ದರೂ ಡಿಜಟಲ್‌ 
ಆಟಗಳನ್ನು ಸಾರಾಸಗಬಾಗಿ ತಿರಸ್ಥರಿಸುವುದೂ ಜಾಣತನವಲ್ಲ. 
ಅದರ ಬದಲಾಗಿ, ಮಕ್ಕಳಗೆ ಆಟವಾಡಲು ಸಿಕ್ಕಿದ ಪರ್ಯಾಯ 
ಅವಕಾಶ ಇದಾಗಿದ್ದು. ಮಿತವಾಗಿ ಬಳಸುವಂತೆ ಎಚ್ಚರ ವಹಿಸಬೇಕು 
ಎಂದು ನಾವು ಯೋಚಿಸುವುದು ಒಳತು. 


ಡಿಜಟಲ್‌ ಆಟಗಳು ಮಕ್ಷಳಗೆ ಆರಂಭಕ ಬಾಲ್ಯದಲ್ಲ ಸಿಕ್ಕಿರುವ 
ವಿನೂತನ ಮತ್ತು ಉದಯೋನ್ಮುಖ ಆಟದ ಅವಕಾಶ ಎಂದು 
ಓದುಗರಿಗೆ ಪರಿಚಯುಸುವುದು ನನ್ನ ಈ ಲೇಖನದ ಉದ್ದೇಶ. 
ಡಿಜಟಲ್‌ ಆಟವನ್ನು ಪರಿಚಯುಸುವುದು ಮತ್ತು ಬಾಲ್ಯದ 
ಕಲಕೆಯಲ್ಲ ಅದರ ಪ್ರಯೋಜನಗಳ ಬಧದ್ವೆ ವಿವರ ಒದಗಿಸುವುದು 
ನನ್ನ ಉದ್ದೇಶ. ಅಲ್ಲದೆ. ತರಗತಿ ಮತ್ತು ಅದರಿಂದಾಚೆ ಡಿಜಟಲ್‌ 
ಆಟಗಳನ್ನು ಉತ್ತೇಜಸುವಲ್ಲ ಆರಂಭಕ ಬಾಲ್ಯದ ಶಿಕ್ಷಕರ ಪಾತ್ರ 
ಏನು ಎಂಬುದನ್ನು ಸವಿಸ್ತಾರವಾಗಿ ತಿಆಸಲು ಪ್ರಯತ್ನಿಸಿದ್ದೇನೆ. 
ಡಿಜಟಲ್‌ ಉಪಕರಣಗಳ ಅಲಭ್ಯತೆಯಿಂದಾಗಿ ಮಕ್ಷಳಗೆ ಡಿಜಟಲ್‌ 
ಆಟಕೆ ಎದುರಾಗಿರುವ ಡಿಜಟಲ್‌ ಅಸಮಾನತೆಂಯನ್ನು 
ಗಮನದಲ್ಲಟ್ಟುಕೊಂಡು. ಅತ್ಯಾಧುನಿಕ ತಂತ್ರಜ್ಞಾನದ ಅವಶ್ಯಕತೆ 
ಇಲ್ಲದ ಕೆಲವು ಡಿಜಟಲ್‌ ಆಟಗಳ ಬಗ್ಗೆ ನಾನು ಇಲ್ಲ ಕೆಲವು 
ಸಲಹೆಗಳನ್ನು ಕೊಡುವ ಪ್ರಯತ್ನ ಮಾಡಿದ್ದೇನೆ. 


ಡಿಜಿಟಲ್‌ ಆಟ ಮತ್ತು ಕಲಕೆ 


ಶಿಕ್ಷಕರಾದ ನಾವು. ಸೌರ ವ್ಯವಸ್ಥೆ, ಡೈನೊಸರ್‌ಗಳು ಅಥವಾ 
ವಿಮಾನ ಮುಂತಾದ ವಿಷಯಗಳ ಬಗ್ಗೆ ತಿಆದುಕೊಳ್ಳುವ ಕುತೂಹಲ 
ಹೊಂದಿರುವ ವಿದ್ಯಾರ್ಥಿಗಳನ್ನು ನೋಡುತ್ತೇವೆ. ತರಗತಿಯ 
ಸೀಮಿತ ಅವಧಿ ಮತ್ತು ಪೂರ್ತಿಗೊಆಸಬೇಕಾದ ಸಾಕಷ್ಟು ಪಠ್ಯಗಳ 
ಜೊತೆಗೆ ಇಂತಹ ಕುತೂಹಲದ ಸಂಗತಿಗಳ ಬಣ್ಣೆ ಗಮನ ಕೊಡಲು 


ಆರಂಭಿಕ ಶಿಕ್ಷಣದ ಶಿಕ್ಷಕರ ಪಾತ್ರ 


ಇ 
5 
BR 


ಸಾಧ್ಯವಾಗುವುದಿಲ್ಲ. ಇಂತಹ ಸನ್ನಿವೇಶಗಳಲ್ಲ. ಮಕ್ಷಳು ಡಿಜಟಲ್‌ 
ತಂತ್ರಜ್ಞಾನದ ನೆರವಿನಿಂದ ತಮ್ಮ ಇಷ್ಟದ ಬೇರೆಯದೇ ಜಗತ್ತಿನ ಬಗ್ಗೆ 
ತಿಆದುಕೊಳ್ಳಲು ಸಾಧ್ಯ. 


ತಲ್ಪೀನಗೊಆಸುವ ಡಿಜಟಲ್‌ ಆಟವೋ ಅಥವಾ ಸರಳವಾದ 
ಆಟಪೋ, ಅದನ್ನು ಆಟವಾಡುತ್ತಾ ತಮ್ಮದೇ ಆದ ವಿಧಾನದಲ್ಲಿ 
ನಿರ್ದೇಶಿಸುತ್ತಾ. ಮಕ್ಕಳು ತಮ್ಮ ಜ್ಞಾನ ದಾಹವನ್ನು ತೀರಿಸಿ- 
ಕೊಳ್ಳುತ್ತಾರೆ ಎಂಬುದನ್ನು ನಾವು ಗಮನಿಸಬೇಕು. ಸಣ್ಣ ಮಕ್ಕಳು. 
ತಂತ್ರಜ್ಞಾನದ ಚುರುಕಿನ/ಕ್ರಿಯಾಶೀಲ ಬಳಕೆದಾರರು ಎಂಬುದನ್ನು 
ಗಮನದಲ್ಲಟ್ಟುಕೊಂಡು ಹೇಳುವುದಾದರೆ, ಡಿಜಟಲ್‌ ಆಟಗಳು 
ಅವರಿಗೆ ಅವರ ನೆಚ್ಚನ ಗೇಮ್‌, ಒಗಟುಗಳು, ಬ್ಲಾಕ್‌ಗಳು, ಮರಳನ 
ದಿಬ್ಬ ಮತ್ತು ತೋರಿಕೆಯ ಆಟಗಳಕಲ್ಲ ಡಿಜಟಲ್‌ ರೂಪದಲ್ಲ 
ತೊಡಗಿಸಿಕೊಳ್ಳುವ ಅವಕಾಶ ಒದಗಿಸುತ್ತವೆ. ಇಂತಹ ಪ್ರಯತ್ನಗಳು 
ಮಕ್ಕಳಗೆ ತಮ್ಮ ಕಾಲ್ಲನಿಕ ಮತ್ತು ನಿಜಜೀವನದ ಆಸೆಗಳನ್ನು 
ಪೂರೈಸಿಕೊಳ್ಳುವ ಸಾಮರ್ಥ್ಯವನ್ನು ಕೊಡುತ್ತವೆ. ಹೀಗೆ ಡಿಜಟಲ್‌ 
ಆಟವು ಮಗುವಿನ ಸಾಮಾಜಕ ಮತ್ತು ಕಾಲ್ಪನಿಕ ಜಗತ್ತನ್ನು 
ಬೆಸೆಯುವ ಸಾಮರ್ಥ್ಯ ಮತ್ತು ಸತ್ತವನ್ನು ಹೊಂದಿದೆ. ಬಗೆ ಬಗೆಯ 
ಡಿಜಟಲ್‌ ಆಟವಾಡುವ ಸಾಧ್ಯತೆಯು ನಾವು ಬಳಸುವ ಅಪ್ಲಿಕೇಷನ್‌ 
ಅಥವಾ ಉಪಕರಣವನ್ನು ಅವಲಂಜಸಿರುತ್ತದೆ. (ಮೊದಲನೇ 
ಟೀಬಲ್‌ ನೋಡಿ) 


ಸಾಂಪ್ರದಾಯಿಕ ಆಟದಂತೆ ಡಿಜಟಲ್‌ ಆಟವೂ ಮಕ್ಕಳಲ್ಲ 
ವಿಶಾಲವಾದ ಕೌಶಲಗಳನ್ನು ಬೆಳೆಸಿಕೊಳ್ಳಲು ಇಂಬು ಕೊಡುತ್ತದೆ. 
ಲೆಣೊ ಫೌಂಡೇಷನ್‌ ೭2೦2೭೦ರಲ್ಪ ದಕ್ಷಿಣ ಆಫ್ರಿಕಾ ಮತ್ತು ಜ್ರಟನ್‌ನ 
ಸುಮಾರು 3.5೦೦ ಜನರೊಡನೆ ನಡೆಸಿದ ಅಧ್ಯಯನವೊಂದರಲ್ಲಿ. 
ಡಿಜಟಲ್‌ ಆಟ ಮತ್ತು ಕಲಕೆಯ ನಡುವೆ ಒಂದು ಆಂತರಿಕ ನಂಟು 
ಇರುವುದು ಕಂಡುಬಂದಿದೆ. ಡಿಜಟಲ್‌ ಆಟವನ್ನು ಉದ್ದೇಶಪೂರ್ವಕ 
ಅಥವಾ ಯಾವುದೇ ಉದ್ದೇಶವಿಲ್ಲದೇ ಆಡಿದರೂ ಮಕ್ಷಳ ಸಮದ್ರ 
ಬೆಳವಣಿಗೆಗೆ ಅದು ಸಹಕಾರಿಯಾಗುತ್ತದೆ ಎಂದು ಸಂಶೋಧಕರು 
ಕಂಡುಕೊಂಡಿದ್ದಾರೆ. ಅವರು ಈ ಕೆಳಗಿನ ಅಂಶಗಳನ್ನು 
ಉಲ್ಲೇಖಸಿದ್ದಾರೆ: 


1. ಮಕ್ಕಳಗೆ ಗಣಿತ ಆಧಾರಿತ ಆಟಗಳನ್ನು ಆಡಲು 
ಅವಕಾಶವಿರುವುದರಿಂದ ಅವರು ಗಣಿತಕ್ಕೆ ಸಂಬಂಧಿಸಿದ 
ಜ್ಞಾನವನ್ನು ಹೆಚ್ಚಿಸಿಕೊಳ್ಳಬಹುದು: ಧ್ವನಿಮಾದ (ಧ್ಧನಿ ರಚನೆ) 
ತಿಆವಳಕೆ ಹೊಂದಬಹುದು ಮತ್ತು ಪದಗಳ ರಚನೆಗೆ 
ಪ್ರಯತ್ನಿಸಬಹುದು. ಶಾಲಾ ಪಠ್ಯಕ್ಕೆ ಹತ್ತಿರವಾಗುವ ಆಟಗಳನ್ನು 
ಆಡುವುದರಿಂದ  ಮಕ್ನಕಲ್ಲ ಕಲಕೆಗೆ ಉತ್ತೇಜನ 
ನೀಡಿದಂತಾಗುತ್ತದೆ. 


2. ಕೆಲವು ಆಟಗಳನ್ನು ಗುಂಪುಗೂಡಿ ಆಡಬಹುದು. ಅದರಿಂದ 
ತಮ್ಮ ವಯಸ್ಸಿನ ಮಕ್ಕಳೊಂದಿಗೆ ಆನ್‌ಲೈನ್‌ ಮತ್ತು 
ಆಫ್‌ಲೈನ್‌ನಲ್ಲ ಆಡಲು ವೇದಿಕೆ ಒದಗಿಸುತ್ತದೆ. ಅಂದರೆ, 
ಒಂದೇ ಉದ್ದೇಶ/ ಗುರಿಯನ್ನಿಟ್ಟುಕೊಂಡು ಅಥವಾ 


A 7 


ಯಾವುದಾದರೂ ಸಮಸ್ಯೆಯನ್ನು ಬಡಿಸಲು ಸಹಪಾರಠಿ- 
ಗಳೊಂದಿಗೆ ಗುಂಪಾಗಿ ಕೆಲಸ ಮಾಡುವ ಗುಣವನ್ನು 
ಬೆಳೆಸಿಕೊಳ್ಳಲು ಇದು ಪ್ರೇರೇಪಿಸುತ್ತದೆ. 


G3. ಆನ್‌ಲ್ಕೈನ್‌ನಲ್ಲ ವೃತ್ತಿ ಆಧಾರಿತ ಆಟಗಳನ್ನು ಆಯ್ಕೆ ಮಾಡಲು 
ಅವಕಾಶವಿರುತ್ತದೆ. ಅಂದರೆ. ಅಂಗಡಿ ಮಾಲೀಕ, ರೈತ, ಶಿಕ್ಷಕ, 
ಬ್ಯೂಟಿಷಿಯನ್‌ ಮುಂತಾದ ಪಾತ್ರಗಳನ್ನು ಮಕ್ಕಳು ಡಿಜಟಲ್‌ 
ಆಟದಲ್ಲ ನಿರ್ವಹಿಸುವುದರಿಂದ ಅವರಿಗೆ ಆಯಾ ವೃತ್ತಿಕ್ಷೇತ್ರದ 
ಹಾಗೂ ವಿವಿಧ ಜನಜೀವನದ ಬಣ್ಣ ತಿಆದುಕೊಳ್ಳಲು 
ಅವಕಾಶವಾಗುತ್ತದೆ. 


4. ಡಿಜಟಲ್‌ ಆಟವು ಗಮನ ಕೇಂದ್ರೀಕರಿಸುವ ಅಭ್ಯಾಸವನ್ನು, 
ನೆನಪಿನ ಶಕ್ತಿಯನ್ನು ಮತ್ತು ಸಮಸ್ಯೆ ಬಡಿಸುವ 
ಸಾಮರ್ಥ್ಯವನ್ನು ಹೆಚ್ಚಿಸಿ ಮಕ್ಕಳಲ್ಲ ಕ್ರಿಯಾಶೀಲತೆಯನ್ನು 
ಬೆಳೆಸುತ್ತದೆ. ಡಿಜಟಲ್‌ ಆಟದಿಂದ ಮಕ್ಕಳಲ್ಲ ತಾಳ್ಮೆ ಮತ್ತು ತಮ್ಯ 
ಸರದಿಗಾಗಿ ಕಾಯುವ ಗುಣ ಬೆಳೆಯುತ್ತದೆ. 


ಎ ತಂತ್ರಜ್ಞಾನ ಮಾಧ್ಯಮದ ಇಂದಿನ ಜಗತ್ತಿನಲ್ಲ, ಡಿಜಟಲ್‌ 
ಆಟಗಳ ಮೂಲಕ ಮಕ್ಕಳು ಡಿಜಟಲ್‌ ಸಾಕ್ಷರತೆಯ ಮೊದಲ 
ಪಾಠಗಳನ್ನು ಕಅಯುವುದು ಅವರ ಮುಂದಿನ ಭವಿಷ್ಯಕ್ಕೆ 
ಸಹಕಾರಿಯಾಗಬಹುದು. 


6. ಡಿಜಟಲ್‌ ಉಪಕರಣಗಳ ಜೊತೆ ಆಟವಾಡುವ ಮಕ್ಕಳು ಬೇರೆ 
ಬೇರೆ ಅಫಪ್ಲಿಕೇಷನ್‌ಗಳನ್ನು ತಿಆದುಕೊಳ್ಳುವುದರಿಂದ ಅವರಲ್ಲ 
ಸ್ವತಂತ್ರ ಮನೋಭಾವ ಹಾಗೂ ನಿರ್ಧಾರ ಕೈಗೊಳ್ಳುವ ಗುಣ 
ಬೆಕೆಯುತ್ತದೆ. 


ಅಪ್ಲಿಕೇಷನ್‌ ಆಯ್ಕೆ 


ಇಂದಿನ ಡಿಜಟಲ್‌ ಜಗತ್ತಿನಲ್ಪ್ಲ, ಈಗ ಇಲ್ಲ ಒಂದು ಸಾಫ್ಟ್‌ವೇರ್‌ 
ಅಪ್‌ಡೇಟ್‌ ಆದರೆ ಅಲ್ಲ ಮತ್ತೊಂದು ಹೊಸ ಅಪ್ಲಿಕೇಷನ್‌ 
ಹುಟ್ಟಕೊಳ್ಳುತ್ತಲೇ ಇರುವ ಡಿಜಟಲ್‌ ಜಗತ್ತು ವಿಸ್ತಾರಗೊಳ್ಳುತ್ತಾ. 
ಸ್ಫೋಟಗೊಳ್ಳುತ್ತಾ ಹೋಗುತ್ತಲೇ ಇರುತ್ತದೆ. ಆರಿಸಿಕೊಳ್ಳಲು 
ಸಾಕಷ್ಟು ಆಯ್ದೆಗಳು ಮುಂದಿರುವ ಕಾರಣ ಯಾವ ಅಪ್ಲಿಕೇಷನ್‌ 
ಸೂಕ್ತ ಎಂದು ನಿರ್ಧರಿಸಲು ಶಿಕ್ಷಕರಿಗೆ ಗೊಂದಲವಾಗುವುದು 
ಸಹಜ. ಹಾಗಾಗಿ ತಮ್ಯ ವಿದ್ಯಾರ್ಥಿಗಳಗೆ ಸೂಕ್ತವಾದ ಅಪ್ಲಿಕೇಷನ್‌ 
ಆರಿಸಿಕೊಳ್ಳುವುದು ಹೇಗೆ ಎಂಬ ಬಗ್ಗೆ ವಾನು ಇಲ್ಲ ಕೆಲವು 
ಸಲಹೆಗಳನ್ನು ನೀಡುತ್ತಿದ್ದೇನೆ: 


1 ಅಪ್ಲಿಕೇಷನ್‌ ಅತಿಯಾದ ರಚನೆಯನ್ನು ಒಳಗೊಂಡಿದ್ದರೆ. 
ಪುನರಾವರ್ತನೆಗಳದ್ದರೆ ಮತ್ತು ಊಹಿಸಲು ಸಾಧ್ಯವಾಗು- 
ವಂತಿದ್ದರೆ ಅದರಲ್ಲ ಕನಿಷ್ಠ ಆಯ್ದೆಗಳರುತ್ತವೆ ಹಾಗೂ 
ಕಲಕಾರ್ಥಿಗಳ ಕಲ್ಪನೆಗೆ ಅಡ್ಡಿಪಡಿಸುವಂತಿರುತ್ತವೆ ಎಂದರ್ಥ. 


2. ಯಾವುದೇ ಅಪ್ಲಿಕೇಷನ್‌, ಕಲಕಾರ್ಥಿಗೆ ತನ್ನು ಕೌಶಲವನ್ನು 
ಪ್ರಯೋಗಿಸಲು. ಅನ್ಹೇಷಣಿ ಮಾಡಲು ಹಾಗೂ ಅವನ/ಅವಳ 
ಸೃಜನಶೀಲತೆಗೆ ಸಾಣಿ ಹಿಡಿಯುವಂತಿರಬೇಕು. ಯಾವುದೇ 
ಅಪ್ಲಿಕೇಷನ್ನಿನ ಮುಖ್ಯ ನಿಯಮವು. ಮಕ್ಷಳಗೆ ಮಾಡಿನೋಡುವ 
ಅವಕಾಶ  ಕೊಡುವಂತಿರಬೇಕೇ ವಿನಾ ಕೇವಲ 
ಬಳಸುವಂತಿರಬಾರದು. 


3. ಏಕಾಂಗಿಯಾಗಿ ಆಟವಾಡುವ ಬದಲು ಇತರರ ಜತೆ 
ಜಂಟಯಾಗಿ ಆಟವಾಡುವಂತಿರುವ ಅಪ್ಲಿಕೇಷನ್‌ನ ಬಳಕೆಯು 
ಮಕ್ಕಳನ್ನು ತಮ್ಮ ಸಹವರ್ತಿಗಳ, ಕುಟುಂಬ ಸದಸ್ಯರ, 
ಸ್ನೇಹಿತರ ಮತ್ತು ಶಿಕ್ಷಕರ ಜೊತೆ ಆಟವಾಡುವ ಮೂಲಕ 
ಇತರರಿಗೂ ಸಮಾನ ಅವಕಾಶ ಕೊಡುವ ಅಭ್ಯಾಸವನ್ನು 
ಬೆಳೆಸುತ್ತದೆ. 


4. ಅಪ್ಲಿಕೇಷನ್‌ನ ವಿನ್ಯಾಸ, ರಚನೆ, ಪಾತ್ರಗಳು ಮತ್ತು 
ಭಾಷೆಯೊಳಗೆ ಪೂರ್ವಗ್ರಹಿಕೆಯಾಗಲ,  ಸಿದ್ಧಮಾದರಿಗೆ 
ಉತ್ತೇಜನವಾಗಲ ಇರಬಾರದು. 


5. ಈ ಡಿಜಟಲ್‌ ಆಟಗಳು ದೈಹಿಕ ಚಟುವಟಕೆಯನ್ನು 
ಒಳಗೊಂಡಿಲ್ಲವಾದ್ದರಿಂದ ಶಿಕ್ಷಕರು ದೈಹಿಕ ಚಟುವಟಕೆ 
ಒಳಗೊಳ್ಳುವ ಕೆಲವು ಆಟಗಳನ್ನು ಆಯ್ಕೆ ಮಾಡಿಕೊಳ್ಳ- 
ಬೇಕಾಗುತ್ತದೆ. 


ಶಿಕ್ಷಕರ ಪಾತ್ರ 


ಡಿಜಟಲ್‌ ಆಟದಲ್ಲ ತೊಡಗಿಸಿಕೊಳ್ಳುವುದೆಂದರೆ ಶಿಕ್ಷಕರು 
ಬಹುಮುಖ ಪಾತ್ರ ವಹಿಸಬೇಕಾದುದು ಅನಿವಾರ್ಯ. ಅದೆಂದರೆ, 
ತಂತ್ರಜ್ಞಾನದ ಮಾಹಿತಿ ಒದಗಿಸುವ ಸಂಪನ್ಮೂಲ ವ್ಯಕ್ತಿಯಾಗಿ, 
ಮಕ್ಷಳಗೆ ಡಿಜಟಲ್‌ ಆಟಗಳನ್ನು ಆಡಲು ಅವಕಾಶ ನೀಡುವವರಾಗಿ 
ಅವರು ಕಾರ್ಯನಿರ್ವಹಿಸಬೇಕಾಗುತ್ತದೆ. ಅಥವಾ ಮಕ್ಷಳು ನಿಗದಿತ 
ಕೆಲಸ ಮಾಡುವಾಗ ಅವರಿಗೆ ಅವಶ್ಯ ಮಾರ್ಗದರ್ಶನ ನೀಡುವ 
ಮಾರ್ಗದರ್ಶಕರೂ ಆಗಬೇಕಾಗುತ್ತದೆ. ಮಕ್ಕಳು ಆನ್‌ಲೈನ್‌ನಲ್ಲ 
ಆಡುವಾಗ ಅವರಿಗೆ ಬೇಕಾದ ಪ್ರೋತ್ಸಾಹ, ಬೆಂಬಲ ನೀಡುವ 
ಬೆಂಬಅಗರೂ ಆಗಬೇಕಾಗಬಹುದು. ಹೀಗೆ, ಶಿಕ್ಷಕರ ಪಾತ್ರ 
ಯಾವುದೇ ಇರಲ, ಅವರು ತಂತ್ರಜ್ಞಾನ ಸ್ನೇಹಿಯಾಗಿರಬೇಕು 
ಹಾಗೂ ಹೊಸತನ್ನು ಸ್ವತಃ ಕಅಯುವ ಉಮೇದು ಹೊಂದಿರಬೇಕು. 
ಮಕ್ಕಳಗೆ ಹೇಆಕೊಡುವ ಮುನ್ನು ತಾವು ಪ್ರತಃ ಆ ಅಪ್ಲಿಕೇಷನ್‌ / 
ಆಟವನ್ನು ಸಂಪೂರ್ಣವಾಗಿ ಅರಿತುಕೊಂಡಿರಬೇಕು. 


ಸಮಯ ಮತ್ತು ಸಂಪನ್ಮೂಲದ ಲಭ್ಯತೆಗೆ ಅನುಗುಣವಾಗಿ 
ಮಕ್ಷಳನ್ನು ಒಂಟಯಾಗಿಯೋ, ಜೋಡಿಯಾಗಿಯೋ ಅಥವಾ 
ಗುಂಪಿನಲ್ಲೋ ಆಟವಾಡುವಂತೆ ಉತ್ತೇಜಸಬೇಕು. ಇವೆಲ್ಲದರ 
ಜೊತೆಗೆ. ಆನ್‌ಲೈನ್‌ ಜಗತ್ತಿನಲ್ಲ ಸುರಕ್ಷಿತವಾಗಿ ಆಟವಾಡುವ 
ಬಗೆಯನ್ನು ಮಕ್ನಳಗೆ ವಿವರಿಸಬೇಕು ಹಾಗೂ ಯಾವುದೇ 
ಅಪ್ಲಿಕೇಷನ್‌ ಅನ್ನು ಮಕ್ಕಳು ಡೌನ್‌ಲೋಡ್‌ ಮಾಡಿಕೊಳ್ಳುವ 
ಮೊದಲು ದೊಡ್ಡವರೊಂದಿಗೆ ಚರ್ಚಿಸಬೇಕು ಎಂಬುದನ್ನು ಮಕ್ಷಳಗೆ 
ತಿಆಸಬೇಕು. ಅಲ್ಲದೆ, ತಂತ್ರಜ್ಞಾನವನ್ನು ಅಭವೃದ್ಧಿ- 
ಪೂರ್ವಕವಾಗಿಯೂ, ಸಂದರ್ಭೋಜಿತವಾಗಿಯೂ ಬಳಸುವ 
ನಿಟ್ಟನಲ್ಲ ಪೋಷಕರಿಗೆ ಮಾಹಿತಿ ನೀಡಿ, ಉತ್ತೇಜಸಲು ತಮಗೆ ಸಿಕ್ಕಿದ 
ಉತ್ತಮ ಅವಕಾಶವಿದು ಎಂದು ಶಿಕ್ಷಕರು ಭಾವಿಸಬೇಕು. 
ತಂತ್ರಜ್ಞಾನ ನಮ್ಮೊಂದಿಗೆ ಇದ್ದೇ ಇರುತ್ತದೆ. ಹಾಗಾಗಿ, ಮಕ್ಕಳು 
ಅದನ್ನು ಅಪ್ಪಿಕೊಳ್ಳಲು ಡಿಜಟಲ್‌ ಆಟವು ಮೊದಲ ಹೆಜ್ಚೆಯಾಗಲ. 


ಡಿಜಟಲ್‌ ಆಟದ ವಿಧಗಳು 
ಟೇಬಲ್‌- ಒಂದು 


ವಿಧಗಳು ವಿವರಣೆ 


ಪರಿಶೋಧನಾತ್ಮಕ ಮಕ್ಕಳನ್ನು ಡಿಜಟಲ್‌ ಉಪಕರಣವನ್ನು ಪ್ರತಃ ಬಳಸಲು, ಪ್ರಯೋಗ ಮಾಡಲು ಮತ್ತು ಸಮಸ್ಯೆ ಬಗೆಹರಿಸುವ ನಿಟ್ಷಿನಲ್ಲ 
ತೊಡಗಿಸಿಕೊಳ್ಳುವಂತೆ ಮಾಡಿ ಅವರಲ್ಲ ಆತ್ಕವಿಶ್ವಾಸ ತುಂಬುವುದನ್ನು ಒಳಗೊಳ್ಳುತ್ತದೆ. ವಿದ್ಯಾರ್ಥಿಗಳಗೆ ಸ್ಮಾರ್ಟ್‌ಫೋನ್‌ 
ಅಥವಾ ಬ್ಯಾಬ್ಲೆಟ್‌ ಕೊಟ್ಟು ತಮ್ಯ ಸುತ್ತಮುತ್ತಅನ ಫೋಟೊ ತೆಗೆಯುವಂತೆ ಪ್ರೋತ್ಹಾಹಿಸಬಹುದು. 


ಶೇ ಹಿಂದೆ ಅನುಭವಿಸಿದ ವಸ್ಸು/ವಿಷಯ ಆಧಾರಿತವಾಗಿ ಡಿಜಟಲ್‌ ಉಪಕರಣವನ್ನು ಬಳಸುವಂತೆ ಉತ್ತೇಜಸಬಹುದು. 
ಉದಾಹರಣೆಗೆ, ತ್ರಿ ಡಿ (ಗೂಗಲ್‌ನಲ್ಲ ಉಚಿತವಾಗಿ ಲಭ್ಯವಿದೆ) ಚಿತ್ರಗಳನ್ನು ನೋಡಿ ಅವರ ಕಲ್ಪನೆಗಳನ್ನು ಹಂಚಿಕೊಳ್ಳಲು 
ಅಥವಾ ಯಾವುದಾದರೂ ಅಪ್ಲಿಕೇಷನ್‌ ನೆರವಿನಿಂದ ಅದಕ್ಕೆ ಪೂರಕವಾಗಿ ಆಟವಾಡಲು ಅವಕಾಶ ನೀಡಬಹುದು. 


ವಿಜ್ಞಾನ, ಗಣಿತ, ಸಾಕ್ಷರತೆ ಮತ್ತು ಭಾಷೆ ಮುಂತಾದ ವಿಷಯಾಧಾರಿತವಾಗಿ ತಯಾರಾಗಿರುವ ಡಿಜಟಲ್‌ ಆಟಗಳು ಅಥವಾ 
ಅಪ್ಲಿಕೇಷನ್‌ಗಳು ಮಕ್ಕಳಗೆ ವಿಷಯಾಧಾರಿತ ಕಲಕೆ, ತೀಕ್ಷ್ಮ ಚಿಂತನೆ ಮತ್ತು ಸಮಸ್ಯೆ ಬಡಿಸಲು ನೆರವಾಗುತ್ತವೆ. 


ಡಿಜಟಲ್‌ ಕಲಾಕೃತಿ. ಚಿತ್ರ ಬಡಿಸುವುದು ಅಥವಾ ಸಿನಿಮಾಗಳನ್ನು ನಿರ್ಮಿಸಲು ಅವಕಾಶ ನೀಡುವ ಅಪ್ಲಿಕೇಷನ್‌ಗಳಲ್ಲ 
ವಿದ್ಯಾರ್ಥಿಗಳು ತೊಡಗಿಸಿಕೊಳ್ಳಬಹುದು. ಈ ಚಟುವಟಕೆಗಳು ವಿದ್ಯಾರ್ಥಿಗಳ ವೈಯಕ್ತಿಕ ಸಾಧನೆಯ 
ದಾಬಲೆಯಾಗಬಹುದು ಮತ್ತು ಸಾಮಾಜಕ-ಭಾವನಾತ್ಕಕ ಬೆಳವಣಿಗೆಗೂ ವೇದಿಕೆಯಾಗಬಹುದು. 


ಕೆಲವು ಆಟ/ಅಪ್ಪಿಕೇಷನ್‌ ಬದ್ದೆ ಸಲಹೆಗಳು 
ಟೇಬಲ್‌- ಎರಡು 


ಪ್ರಮುಖ ಪ್ರಗತಿಯ ಕ್ಷೇತ್ರ ಸಲಹೆಗಳು 


ಆರಂಭಕ ಕಲಕೆಗಾಗಿನ ಭಾರತೀಯ ಅಪ್ಲಿಕೇಷನ್‌ 'ಕುಟುಕಿ'ಯಲ್ಲ ಹಲವು ವಿಷಯಗಳನ್ನು ಪ್ರಾದೇಶಿಕ 
ಭಾಷೆಗಳಲ್ಲ ಒದಗಿಸಲಾಗಿದೆ. ಹೆಚ್ಚು ಜನಪ್ರಿಯ ಆಯ್ದೆಗಳಾದ 'ಮೈನ್‌ಕ್ರಾಫ್ಲ್‌' ಮತ್ತು 'ಸ್ಥಾಚ್‌'ನ್ನೇ 
ನೀವೂ ಆರಿಸಿಕೊಂಡು ಪ್ರೋಗ್ರಾಮಿಂಗ್‌. ಗುಂಪು ಚಟುವಟಕೆ ಮತ್ತು ಸಮಸ್ಯೆ ಜಡಿಸುವ' 
ಮೂಲಭೂತ ಕೌಶಲಗಳನ್ನು ಕಅತುಕೊಳ್ಳಬಹುದು. 

"ಮೈಕ್ರೊಸಾಫ್ಟ್‌ ಫ್ರೆಷ್‌ ಪೈಂಟ್‌” ಮತ್ತು "ಸ್ನೆಚಸ್‌” ಇವು ಮಕ್ಕಳಗೆ ಚಿತ್ರ ಬಡಿಸಲು. ಸ್ಥೆಚ್‌ ಹಾಕಲು 
ಅಥವಾ ಆನ್‌ಲೈನ್‌ನಲ್ಲ ಡೂಡಲ್‌ ಮಾಡಲು ಇರುವ ಉಚಿತ ಅಫ್ಲಿಕೇಷನ್‌ಗಳು. ಫೋಟೊಗಳನ್ನು 


ತಿದ್ದಲು. PIXLR ಪೋಟೊ ಎಡಿಟರ್‌ ಅಪ್ಲಿಕೇಷನ್‌ನಲ್ಲ ಮೊದಲೇ ಹಾಕಲಾಗಿರುವ ಫೋಟೊ 
ಉಪಕರಣಗಳದ್ದು. ಮಕ್ಷಳಗೆ ತಮ್ಯ ಫೋಟೊಗಳನ್ನು ಎಡಿಟ್‌ ಮಾಡಲು ಅವಕಾಶವಿದೆ. 


ಆಟ ಆಧಾರಿತ ಕಲಕೆ 


ಸೃಜನಾತ್ಮಕ ಡಿಜಿಟಲ್‌ ಆಟ 


ಮಕ್ಕಳಗೆ ನಿರಾಶ್ರಿತರು ಮತ್ತು ವೈವಿಧ್ಯತೆಯನ್ನು ಪರಿಚಯುಸಲು "ಅವರ್‌ ಗ್ಲೋಬಲ್‌ ಕಿಡ್‌', 'ಅಗೈನ್ಸ್‌ 
ಆಲ್‌ ಆಡ್ತ್‌', 'ಡಾರ್ಪರ್‌ ಈಸ್‌ ಡೈಯಿಂಗ್‌'ನ೦ತಹ ಅಪ್ಲಿಕೇಷನ್‌ಗಳು (೦ur Global Kids, 
Against all odds, Darfur is Dying) ಸಹಕಾರಿಯಾಗಿವೆ. 


ಡಿಜಟಲ್‌ ಕತೆಗಳು ಪ್ರಪಸ್ತಿ ಪುರಸ್ಕೃತ ಪ್ರಾಧ್ಯಾಪಕ, ಮೊನಾಶ್‌ ಯುನಿವರ್ಸಿಟಯ ಮೆರಿಲನ್‌ ಫ್ಲೀರ್‌ ಅವರು ಅಭವೃದ್ಧಿಪಡಿಸಿದ 
ಕಾನ್ನೆಪ್ಪುವಲ್‌ ಪ್ಲೇ ವರ್ಲ್ಡ್‌' (Conceptual Play world). ಮಕ್ಕಳ ಪುಸ್ತಕಗಳಂದ ಅಥವಾ ಅಜ್ಞ್ಜಕತೆಯಿಂದ 
ಉತ್ತೇಜನಗೊಂಡು ಕಾಲ್ಲನಿಕ ಸನ್ನಿವೇಶಗಳನ್ನು ಅಭಿವೃದ್ಧಿಗೊಳಸಲು ಶಿಕ್ಷಕರಿಗೆ ಸಹಾಯ ಮಾಡುತ್ತದೆ. 
ಮಕ್ಕಳು ತಮ್ಮ ಕಾಲ್ಪನಿಕ ಲೋಕದಲ್ಲ ಪಯಣಿಸುವುದು ಮತ್ತು ಆಟವಾಡುವಾಗ ಸವಾಲುಗಳನ್ನು 


ಬಗೆಹರಿಸುವುದು ಹೇಗೆ ಎ೦ಬ ವಿವರಣೆ ಅದರಲ್ಪದೆ. 


ಪರಾಮರ್ಶನ 


Marsh et al. 2020. Children, Technology and Play. Billund, Denmark: The LEGO Foundation. https://www.legofoundation.com/media/2965/children- 
tech-and-play_full-report.pdf 


ಸಿಮ್ರಾನ್‌ಜೀತ್‌ ಕೌರ್‌ ಅವರು ಕೆನಡಾದ ಸೇಂಟ್‌ ಕ್ಯಾಥರೀನ್‌ನಲ್ಲರುವ ಬ್ರಾಕ್‌ ಯುನಿವರ್ಸಿಟಯ ಶಿಕ್ಷಣ ವಿಭಾಗದಲ್ಲ 
ಡಾಕ್ಟರೇಟ್‌ ವಿದ್ಯಾರ್ಥಿನಿ. ಆಕೆ ತಾಂತ್ರಿಕ ಶಿಕ್ಷಣ, ನವಮಾಧ್ಯಮ ತಂತ್ರಜ್ಞಾನಗಳು ಮತ್ತು ಬಹುವಿಧ ಸಾಕ್ಷರತೆಗಳಲ್ಲ ಆಸಕ್ತಿ 


ಹೊಂದಿದ್ದಾರೆ. ಅವರನ್ನು simranjeet.kaur@brocku.ca ಮೂಲಕ ಸಂಪರ್ಕಿಸಬಹುದು. 


ಅನುವಾದ: ರೋಹಿಣಿ ಮುಂಡಾಜೆ | ಪರಿಶೀಲನೆ: ನಾಗಮಣಿ ಎಸ್‌. ಎನ್‌. 


A 7] 


